a 


TT 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ನಕ್ಕೆ ಗುರುತಿನ ಪ್ರ ತಿನ ಪ್ರಶ್ನೆ ಸಂಖ್ಯೆ 


Jag - 


7—[ಸ್‌ದಸ್ಯರ ಹೆಸರು _ಶ್ರೀಅ.ದೇವೇಗೌಡ 
ಉತ್ತರಿಸಬೇಕಾದ ದಿನಾಂಕ [002/200 | 
ಉತ್ತರಿಸಬೇಕಾದ ಸಚಿವರು ಮೈದ್ಯಕೀಯ ಶಿಕ್ಷಣ ಸಚಿವರು 
ಪ್ರಶ್ನೆಗಳು ಉತ್ತರಗಳು 
ಆರು (6) ಕೋಟಿಗೂ | ಕರ್ನಾಟಕದಲ್ಲಿ ಅಂದಾಜು 6000 ಜನರು ಪ್ರತಿವರ್ಷ 
ಮಿಗಿಲಾದ ಕ್ಯಾನ್ಸರ್‌ ಲೋಗಕ್ಕೆ ತುತ್ತಾಗುತ್ತಿದ್ದ ಇವರೆಲ್ಲರಿಗೂ ಸೂಕ್ತ 
ಜನಸಂಖ್ಯೆಯುಳ ಚಿಕಿತ್ಸೆ ಒದಗಿಸುವ ಸಲುವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ. 
ರಾಜ್ಯದಲ್ಲಿ ಕ್ಯಾನ್ಸರ್‌ | ಕಿದಾಯಿ ಸ್ಮಾರಕ ಗಂಧಿ ಸಂಸ್ಥೆಯು 
ಕಾಯಿಲೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು, ಈ ಸಂಸ್ಥೆಯು ಕ್ಯಾನ್ಸರ್‌ 


ನರಳುತ್ತಿರುವ ರೋಗಿಗಳು 
ಚಿಕಿತ್ಸೆಗಾಗಿ 
ಪರದಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ರೋಗದಿಂದ ಬಳಲುತ್ತಿರುವ ಎಲ್ಲಾ ವರ್ಗದ ಜನರಿಗೆ 
ಅಲದಾಜು 20000 ರೋಗಿಗಳಿಗೆ ಸರ್ಕಾರದ ವಿವಿಧ ಯೋಜನೆ 
ಅಡಿ ಉತ್ತಮ ಅಧುನಿಕ ಚಿಕಿತ್ಸೆ ನೀಡಲಾಗುತ್ತಿದೆ. ಈಗಾಗಲೇ 
ರೋಜಬೋಟಿಕ್‌ ಶಸ್ತ್ರ, ಚಿಕಿತ್ಸೆ ಹಾಗೂ ಆಧುನಿಕ ವಿಕಿರಣ 
ಯಂತ್ರಗಳ ಸಹಾಯದಿಂದ (MRT, IGRT, SRS, SBRT) 
ಚಿಕಿತ್ಸೆಗಳನ್ನು ಎಲ್ಲಾ ವರ್ಗದ ಕ್ಯಾನ್ಸರ್‌ ರೋಗಿಗಿಗಳಿಗೆ 
ನೀಡಲಾಗುತ್ತಿದೆ. ಕಿದ್ಧಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಅಂಗೆ 
ಸಲಸ್ಥೆಯಾಗಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಫೆರಿಫೆರಲ್‌ ಕ್ಯಾನ್ಸರ್‌ 
ಕೇಂದ್ರವನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದ, ಸದರಿ 
ಕೇಂದ್ರವು ಈಗಾಗಲೇ ಕಾರ್ಯನಿರ್ವಹಣೆಯಲ್ಲಿರುತ್ತದೆ. 


ಮುಂದುವರೆದಂತೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯ 
ವ್ಯಾಪ್ತಿಯಲ್ಲಿನ ಸ್ಮಾಯತ್ತ ಸಂಸ್ಥೆಗಳಾದ ಮಂಡ್ಯ ಹಾಸನ, 
ಕಾರವಾರೆ ಇಲ್ಲಿ ಕ್ಯಾನ್ಸರ್‌ ಕೇರ್‌ ಘಟಕಗಳನ್ನು 
ಪ್ರಾರಂಭಿಸಲು ಕಮವಹಿಸಲಾಗಿದೆ. 


ಕ್ಯಾನ್ಸರ್‌ ಕಾಯಿಲೆಗೆ 
ಉತ್ತಮ, ಚಿಕಿತ್ತೆ ನೀಡಲು 
ಶ್ರಮಿಸುತ್ತಿರುವ 

ಬೆಂಗಳೂರಿನ ಕಿದ್ಮಾಯಿ 
ಆಸ್ಪತ್ರೆಯ ಶಾಖೆಗಳನ್ನು 
ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 
ಒಂದೊಂದರಂತೆ ಮತ್ತು 
ಬೆಂಗಳೂರಿನ ವಿವಿಧ ಕಡೆ 
ತೆರೆಯುವ ಅವಶ್ಯಕತೆ ಬಗ್ಗೆ 
ಸರ್ಕಾರ ಪರಿಶೀಲಿಸಿ ಕ್ರಮ 
ಕೈಗೊಳ್ಳುಬವ್ರುದೇ? 


ಕಿದಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಅಂಗ ಸಂಸ್ಥೆಯಾಗಿ 
ತುಮಕೂರಿನ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಫೆರಿಫೆರಲ್‌ 
ಕ್ಯಾಸ್ಸರ್‌ ಕೇಂದ್ರವನ್ನು ರೂ. 6000.00 ಲಕ್ಷಗಳ ಮೊತ್ತದಲ್ಲಿ 
ನಿರ್ಮಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 
ಟೆಂಡರ್‌ ಪ್ರಕ್ರಿಯೆ ಪ್ರಾರಂಭಿಸಬೇಕಾಗಿರುತ್ತದೆ. 

ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಿದ್ವಾಯಿ ಆಸ್ಪತ್ರೆಯ 
ಶಾಖೆಗಳನ್ನು ತೆರೆಯುವ ಕುರಿತು ಯಾವುದೇ ಪ್ರಸ್ತಾವನೆ 
ಸರ್ಕಾರದ ಮುಂದಿರುವುದಿಲ್ಲ. 


ಸಂಖ್ಯೆ: ಎ೦ಇಡಿ 34 ಕೆವಿಎಂ 2021. 


ey DS 
| ಕೆ-ಸುಧಾಕರ್‌) - 
SOS ಲ Sದೋನಗ್ಯ.. ಮತ್ತು ಕುಟುಂಬವೂ. ಮ 


ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


